ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಹೆಸ್ಕಾಂ ಇಲಾಖೆಯಲ್ಲಿ ಟಿ.ಸಿ./ಕ೦ಬ/ವಿದ್ಯುತ್‌ ತ೦ತಿ/ಸರಬರಾಜು ಕುರಿತು 


ಶ್ರೀ ಘೋಟ್ನೇಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ):- 
728 (679) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ರೈತರ ಹೊಲದಲ್ಲಿ ಇಲಾಖೆ ವತಿಯಿಂದ ಅಳವಡಿಸಿದ ಟಿ.ಸಿ.ಗಳು ಸುಟ್ಟು ಹೋದಲ್ಲಿ ಎಷ್ಟು 
ದಿನಗಳೊಳಗಾಗಿ ಅವುಗಳನ್ನು ಇಲಾಖೆಯವರು ಅಳವಡಿಸಬೇಕು ; ರೈತರು ಟಿ.ಸಿ. ಸುಟ್ಟಿ ಬಗ್ಗೆ ಯಾರಿಗೆ 
ತಿಳಿಸಬೇಕು; ತಿಳಿಸಿದ ಎಷ್ಟು ದಿನಗಳೊಳಗಾಗಿ ಇಲಾಖೆಯವರು ಹೊಸ ಟಿ.ಸಿ. ಅಳವಡಿಸುವರು; 
ಇಲಾಖೆಯವರೇ ತಮ್ಮ ವಾಹನದಿಂದ ತಂದು ಅಳವಡಿಸುವರೆ ಅಥವಾ ರೈತರೇ ತಮ್ಮ ಟ್ರಾಕ್ಟರ್‌ ತಂದಾಗ 
ಮಾತ್ರ ಇಲಾಖೆಯವರು ಟಿ.ಸಿ. ಒದಗಿಸುವರೇ ; 


(ಆ) ಕಾರವಾರ ಜಿಲ್ಲೆಯ ವಿವಿಧ ತಾಲ್ಲೂಕಿನಲ್ಲಿ ಇಲಾಖೆಯವರು ಅಳವಡಿಸಿದ ಟಿ.ಸಿ.ಗಳು ಸುಟ್ಟಾಗ 
ಇಲಾಖೆಗೆ ತಿಳಿಸಿದರೂ ಇಲಾಖೆಯಲ್ಲಿ ಟಿ.ಸಿಗಳು ಇರುವುದಿಲ್ಲ ಎಂದು ಅಧಿಕಾರಿಗಳು ಹೇಳುತ್ತಿರುವ ಸಂಗತಿ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ ; (ವಿವರ ನೀಡುವುದು) 


(ಇ) ಟಿ.ಸಿ. ಅಳವಡಿಸದೇ ಇದ್ದಲ್ಲಿ, ರೈತರ ಬೆಳೆಗಳು ನಾಶವಾದಲ್ಲಿ ಇದಕ್ಕೆ ಜವಾಬ್ಗಾರರು ಯಾರು ; ಬೆಳೆ 
ನಾಶವಾದ ಬಗ್ಗೆ ಪರಿಹಾರ ಪಡೆಯಲು ರೈತರು ಯಾರನ್ನು ಸಂರ್ಪಕಿಸಬೇಕು; 


(ಈ) ರೈತರ ಹೊಲದಲ್ಲಿ ವಿದ್ಯುತ್‌ ತಂತಿಗಳು ಜೋತು ಬಿದ್ದು, ಕಬ್ಬಿನ ಗದ್ದೆ ಸುಟ್ಟಿ ಹೋಗುತ್ತಿದ್ದರು 
ಮತ್ತೊಂದು ಕ೦ಬ ಹಾಗೂ ಅದಕ್ಕೆ ಉಪಕರಣ ಮತ್ತು ತಂತಿಯನ್ನು ಸರ್ಕಾರ ನೀಡುವುದೇ; 


(ಉ) ಕಡಿಮೆ ಪೋಲ್ಟೇಜ್‌ ದಿಂದ ರೈತರ ಪಂಪ್‌ ಸೆಟ್‌ ಸುಡುತ್ತಿದ್ದು ಇದಕ್ಕೆ ಜವಾಬ್ಗಾರರು ಯಾರು; 
ಇಲಾಖೆಯ ಅಧಿಕಾರಿಗಳು ರೈತರಿಗೆ ಸರಿಯಾಗಿ ವೋಲ್ಟೇಜ್‌ ಬರುತ್ತಿದೆಯೋ ಇಲ್ಲವೋ ಎಂದು ತಪಾಸಣೆ 
ಮಾಡುವರೇ; ಹಾಗಿದ್ದಲ್ಲಿ ಕಳೆದ 5 ವರ್ಷಗಳಿಂದ ಕಾರವಾರ ಜಿಲ್ಲೆಯ ಹಳಿಯಾಳ/ಜೋಯಿಡಾ 
ತಾಲ್ಲೂಕಿನಲ್ಲಿ ಎಷ್ಟು ಟೆ.ಸಿ.ಗಳು ಹಾಳಾಗಿದ್ದು ಹಾಗೂ ಎಷ್ಟು ಟಿ.ಸಿ.ಗಳನ್ನು ಸರಿಪಡಿಸಲಾಗಿರುತ್ತದೆ 
ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಎಷ್ಟು ಸ್ಥಳಗಳಲ್ಲಿ ತಪಾಸಣೆ ಮಾಡಿರುವರು; ಇದಕ್ಕೆ ತಗುಲಿದ 
ವೆಚ್ಚಿ ಎಷ್ಟು ; ಸವಿಸ್ತಾರ ವರದಿ ನೀಡುವುದು; 


(ಊ) ಹೊಸದಾಗಿ (ಹತ್ತು ಎಚ್‌.ಪಿ. ಒಳಗೆ) ವಿದ್ಯತ್‌ ಬೇಕಾದಲ್ಲಿ ಯಾರಿಗೆ ಅರ್ಜಿಯನ್ನು ಸಲ್ಲಿಸಬೇಕು; 
ಇದಕ್ಕಾಗಿ ಯಾವ ಕ್ರಮಗಳನ್ನು ಅನುಸರಿಸಬೇಕು ; 


(ಯ) ಕಳೆದ 5 ವರ್ಷಗಳಲ್ಲಿ ವಿದ್ಯತ್‌ ಕಂಬ ಹಾಗೂ ವಿದ್ಯುತ್‌ ತಂತಿಯನ್ನು ಹಳಿಯಾಳ/ಜೊಯಿಡಾ 
ತಾಲ್ಲೂಕಿನಲ್ಲಿ ಸರಬರಾಜು ಮಾಡಿರುವ ವಿವರಗಳನ್ನು ನೀಡುವುದು ಹಾಗೂ ಇದರ ಖರೀದಿಗೆ ಇರುವ 
ಮಾನದಂಡಗಳೇನು; ಬಂದಿರುವ ವಿದ್ಯುತ್‌ ಕಂಬ ಹಾಗೂ ತಂತಿ ಅಳವಡಿಸಿರುವ ಮಾರ್ಗಗಳ 
ಸಂಪೂರ್ಣ ವಿವರ ನೀಡುವುದು? 


